ಕರ್ನಾಟಕ ಸರ್ಕಾರ 


ಉದ್ದಿಮೆಗಳಲ್ಲಿ ಪ್ರಸ್ತುತ ಕರ್ತವ್ಯ 
ನಿರ್ವಹಿಸುತ್ತಿರುವ ನೌಕರರ ಸಂಖ್ಯೆ 
ಎಷ್ಟು? 


t ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 12589 
ಸದಸ್ಯರ ಹೆಸರು ಶ್ರೀ ಎನ್‌.ಎಸ್‌.ಭೋಸರಾಜು 
ಉತ್ತರಿಸಬೇಕಾದ ದಿನಾಂಕ 17-03-2020 
ಕ್ರ.ಸಂ. ಪ್ರಶ್ನೆಗಳು ಉತ್ತರ 
ಅ [ಕಲ್ಯಾಣ ಕರ್ನಾಟಕ | ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ, ಸಾರ್ವಜನಿಕ ಉದ್ದಿಮೆಗಳ ವ್ಯಾಪ್ತಿಯಲ್ಲಿ 
ಪ್ರದೇಶದಲ್ಲಿರುವ ಸಾರ್ವಜನಿಕ | ಒಟ್ಟು ೦4 ಸಾರ್ವಜನಿಕ ಉದ್ದಿಮೆಗಳಿವೆ; 
ಉದ್ದಿಮೆಗಳ ಸಂಖ್ಯೆ ಎಷ್ಟು; ಅವು' - ಈಶಾನ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ, ಕಲಬುರಗಿ 
ಯಾವುವು; ಪ್ರಸ್ತುತ ಅವುಗಳು - ಗುಲ್ಬರ್ಗ ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿ.. ಕಲಬುರಗಿ 
ಯಾವ ಸ್ಥಿತಿಯಲ್ಲಿವೆ; - ಹಟ್ಟಿ ಚಿನ್ನದ ಗಣಿ ಕಂಪನಿ ನಿ. 
- ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ ನಿ., ಕಲಬುರಗಿ 
ಪ್ರಸ್ತುತ, ಈಶಾನ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಮತ್ತು ಗುಲ್ಬರ್ಗ ವಿದ್ಯುಚ್ಛಕ್ತಿ 
ಸರಬರಾಜು ಕಂಪನಿಗಳು ಸಂಚಿತ ನಷ್ಟದಲ್ಲಿವೆ ಹಾಗೂ ಹಟ್ಟಿ ಚಿನ್ನದ ಗಣಿ 
ಕಂಪನಿ ನಿ. ಮತ್ತು ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿಯು 
ಲಾಭದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. 
ಆ |ಕಲ್ಯಾಣ ಕರ್ನಾಟಕ | ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿರುವ ಸಾರ್ವಜನಿಕ ಉದ್ದಿಮೆಗಳಲ್ಲಿ ಪ್ರಸ್ತುತ 
ಪ್ರದೇಶದಲ್ಲಿರುವ ಸಾರ್ವಜನಿಕ | ಒಟ್ಟು 31194 ನೌಕರರು ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 


- ಈಶಾನ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ - 19,946 

- ಗುಲ್ಬರ್ಗ ವಿದ್ಯುಚ್ಛಕ್ತಿ ಸರಬರಾಜು ಕಂಪನಿ ನಿ - 7,220 

-ಹಟ್ಟಿ ಚೆನ್ನದ ಗಣಿ ಕಂಪನಿ ನಿ. - 4028 

-ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ ನಿ. - ೦ಹೊರ ಗುತ್ತಿಗೆ 
ಆಧಾರದಲ್ಲಿ)/02 ನಿಯೋಜನೆ ಮೇಲೆ. 


Ny 
ido osh 


ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


